ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 10-03-2021 ಪ್ರಶ್ನೆ ಸಂಖ್ಯೆ: 741 (1055) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರವಿಂದಕುಮಾರ್‌ಅರಳಿ(ವಿಧಾನಸಭೆಯಿಂದಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 10-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ವಿಷಯ: ಬೀದರ್‌ ಜಿಲ್ಲೆಯಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರಿಗೆ ನಿವೇಶನದ ಬಗ್ಗೆ 


(ಅ) ಬೀದರ್‌ ಜಿಲ್ಲೆಯ ಔರಾದ ತಾಲ್ಲೂಕಿನ ಸರ್ಮೆ ಸಂಖ್ಯೆ 183 ಹಾಗೂ ಬೀದರ್‌ 
ತಾಲ್ಲೂಕಿನ ಸರ್ವೆ ಸಂಖ್ಯೆ: 27-28ರಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳಿಗೆ 
ನಿವೇಶನ ಒದಗಿಸಲು ತಲಾ 2 ಎಕರೆ ಜಮೀನನ್ನು ಒದಗಿಸಲಾಗಿದ್ದು ಆ ಜಮೀನನ್ನು 
ಫಲಾನುಭವಿಗಳಿಗೆ ಹಂಚಲಾಗಿದೆಯೇ; ಹಂಚಿ:ದ್ದಲ್ಲಿ, ತಾಲ್ಲೂಕುವಾರು 
ಫಲಾನುಭವಿಗಳ ವಿವರ ನೀಡುವುದು; ಹಂಚಿಕೆ ಯಾಗದಿದ್ದಲ್ಲಿ ಕಾರಣವೇನು; 


(ಆ) ಜಿಲ್ಲೆಯಲ್ಲಿ 2017-18 ರಿಂದ 2019-2020ರಲ್ಲಿ 102 ಹಾಗೂ 515 ವಸತಿಗಳನ್ನು 
ಮಂಜೂರು ಮಾಡಲಾಗಿದ್ದು, ಅವುಗಳನ್ನು ಹಂಚಿಕೆ ಮಾಡಲಾಗಿದೆಯೇ; 
ಮಾಡಿದ್ದಲ್ಲಿ, ಫಲಾನುಭವಿಗಳ ವಿವರ ನೀಡುವುದು ಹಾಗೂ ಹಂಚಿಕೆ ಮಾಡಲಾದನಸಿ 
ನಿಯಮಗಳೇನು; 


(ಇ) 2017-18ನೇ ಸಾಲಿನಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ 
ಯೋಜನೆಯಡಿಯಲ್ಲಿ ಸಮುದಾಯದ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯ 
ಕಾಮಗಾರಿಗಳು ಆಗಿರುವುದು ಎಷ್ಟು; ಹಾಗೂ ಅದಕ್ಕೆ ಮೀಸಲಿಟ್ಟಿ ಅನುದಾನ ಎಷ್ಟು; 
(ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಈ) ರಾಜ್ಯದಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರಿಗೆ 2018ರಿಂದ 
2020-21ನೇ ಸಾಲಿನಲ್ಲಿ ಮೀಸಲಿಟ್ಟಿ ಅನುದಾನ ಎಷ್ಟು; ಅದರಲ್ಲಿ ಮೂಲಭೂತ 
ಸೌಕರ್ಯಕ್ಕ ವಸತಿಗಾಗಿ (ಮನೆಗಳಿಗಾಗಿ ಸ್ವಯಂ ಉದ್ಯೋಗಕ್ಕಾಗಿ, ಸಾಲ 
ಸೌಲಭ್ಯಕ್ಕಾಗಿ ಹಾಗೂ ಸಮಾಜದ ಉನ್ನತ ಅಭಿವೃದ್ಧಿಗಾಗಿ ಯಾವ ಯಾವ 
ಯೋಜನೆಗಳನ್ನು ಹಮ್ಮಿಹೊಳ್ಳಲಾಗಿದೆ ? 


